ಕುಡ್ಬಿ ವಾಸುದೇವ ಶೆಣೈ 
ಮಂಗಳೂರು. 
1955. 
ಕಥೆಗಳು: ೧. ಪಂಡಿತನ ಪಿಟಲು. 
೩, ಹುಲ್ಲಿಸಿಂದ ಪತ್ತೆ ಮಾಡಲ್ಪಟ್ಟ, ಹುಲುಕಳ್ಳ. 
ಉತ್ತರಾಧಿಕಾರ. ೫. ಬಬ್ಬು ಕದ್ದವರಾರು, ೬, ಕುರುಡನ 
ಚಾತುರ್ಯ. ೭. ಹಯುಣಸಂದಾಯ. 





ಸ್ಪ? 


ಆಯಿ 


ಒಂದಾಣೆ ಮಾಲೆಯಲ್ಲಿ ಈ ವರೆಗೆ ಪ ಕ್ರಕಟಿವಾದ ಪು 
ES BET 


೧. *ಕೆಪ್ರಟಿರಾಯ (ವಿನೋದ ಕಥೆ) 
೨, *ನಾರೀಶರರು (ಏಕಾಂಕ ಪ್ರಹಸನ) 
ಪಿ, *ಕಳ್ಳನಿಗೆ ಸಂಭಾವನೆ 

ಮತ್ತು ಇತರ ಕಥೆಗಳು, 
೪, *ಸದ್ರಿ ಸುಬ ನಿ (ಏಕಾಂಕ ಪ್ರ ಪ್ರಹೆಸನ) 


೫. *ಅದ್ಭುತ ತಾಗ ಮತ್ತುಇತರ ಕಥೆಗಳು 
೬, ಚುನಾವಣೆ ಅರ್ಥಾತ್‌ ಬನಾವಣೆ 
(ಏಕಾಂಕ ಪ್ರಹಸನ) 
೬.೫ಬೀಡಿ ಸೇದಬೇಡಿ?ಮತ್ತು"ಆ ಮಗು” 
(ವಿನೋದ ಕಥೆಗಳು) 
ಲೆ, ಇಂಗ್ಲಿ ಷ್‌ಕನಡ ಅರ್ಥಕೋಶ 
೯, *ಲ೦ಚಕ್ಕೆ ಸಂಚಕಾರ 
೧೦, ಟಿಶ್ಯೂ 1 ಸಧಿಗಳ ಕೈ ಪಿಡಿ. 
೧೧. ಶೀಕ್ಷೇತ ಧರ್ಮಸ್ಥಳ (ದ್ವಿ. ಮುದ್ರಣ) 
೧೨, ಜೀವದೆ ಮೌಲ್ಯ ಮತ್ತು ಇತರ ಕಥೆಗಳು 
೧ಪ್ಲಿ. ಸತ್ತ ವನ 43 ಮತ್ತು ಇತರ ಕಥೆಗಳು 
೪, py SE ಸಂಕಟ (ಏಕಾಂಕ ಪ ಪ, ಪ್ರಹಸನ) 
೧೫, ಬಾಬಿಗೆ ಬಾಸಿಂಗ (ಏಳಾ೦ಕ ಪ್ರಹ ಸನ) 
೧೬ ವೇಣೂರಿನ ಗತವೆ ಭವ. 
೧೭, ಒಗಟುಗಳು 1ದ್ವಿತೀಯ ಮುದ್ರಣ] 
೧೮, ಜಗಳಗಂಟ ಮತ್ತು ಚ ಕಥೆಗಳು 
೧೯. ರಥೋತ್ಸ ವ, 
೨೦, ಕರಿನಾಮಿ ಮೆತ್ತು ನಂಪಂ 
೨೧ *ಭಾರತದ ನುಹಾನಗರಗಳೆಂ( ಭಾಗ ೧) 
೨೨, ತಿರುಕುರಲ್‌ 
ಪಿಸಿ ಸೂರ್ಯನ ಸಂಸಾರ 
ಮತ್ತು ಇತರ ಕಥೆಗಳು, 
೨೪, ಭಾರತದ ಮಹಾನಗರಗಳು (ಭಾಗ ೨) 
೨೫, ಧೈರ್ಯ ಮತ್ತು ಇತರ ಸತ್ಯಕಥೆಗಳು, 


* ಈ ಗುರುತು ಹಾಕಿದ ಶ್ರೆಸ್ತಕಗಳ 


ಈ ವರೆಗೆ ಐನತ್ತು ಪುಸ್ತಕಗಳಲ್ಲಿ, 
ಹೊದಿಕೆ ಕೂಡಿ, 


"ಒಂದಾಣೆ ಮಾಲೆಯು, 








(ಸು, ರಥಬೀದಿ, ಮಂಗಳೂ 


೨೬, *ಮಾರಾವತಾರ 


(ಏಕಪಾತ್ರ ಯಕ್ಷಗಾನ ಪ್ರ 
೨೭, ಹಾಸವಿಲಾಸ (ನಗೆಹನಿಗಳಂ) 
೨೮. ಸತ್ಯವಂತ ಬಾಬಿ (ಏಕಾಂಕ ಪ್ರಕ 
೨೯, ಜಾಣ್ಮೆಯ ಒಗಟುಗಳು 
ಪಿಂ. ಜಾತಕ ಕಥೆಗಳು 
೩೧ ಕಾರ್ಕಳದ ಚರಿತ್ರೆ 
ಶತ, ಮರ್ಜಿ (ಏಕಾಂಕ ಪ್ರಕ್‌ಸನ) 
೩೩. ದರ್ಶನದ ಕಥೆಗಳು 
ಪ್ನಿಲ, gis ಹೊಳೆ ಮೆತ್ತು 
ವಭೂಪ (ವನಕ್ಕೆ ಳ ಕಥೆ 
೩ಜಿ. ಜಟ ಬೀಪಾಖಿಗಳೂಾ 
೩೬. ಉಪದೇಶ ಶತಕ 
೩೭. ನಿಮಗೆ ಗೊತ್ತಿದೆಯೇ? 
೩ಿಲೆ. ಚತುರ ಚಮತ್ಕಾರ 
೩. ಸತೀ ನ 
೪೦. ಆಭರಣಗಳ ಸೆಟ್ಟಿಗೆ ಇತರ ಕಥೆ: 
೪೧, ಭಾ ಮಂತ್ರಿ "ಮಂಡಲಗಳು 
೪೨. ಕಾಲುಬಳೆಯ ಕ 
೪೩, ಭಾರತದ ನಾಲ್ಕು ಕಲಶಗಳು 
ಲಳ, ವ್ಯಸನದಿಂದ ಲಾಭ 
ಮತ್ತು ಇತರ ಕಥೆ 
೪೫. ಸುಭಾಷಿತ 
೪೬ ೧೮೫೭ರ "ಸಿಪಾಯಿ ದಂಗೆ? ಅಥ: 
ಬ್ರಿಟಿಸಂಗೆದುರಾಗಿ ಭಾರತೀಯ 
ಸ್ವಾತಂತ್ರ್ಯ್ಯಸ 
೪೭. ಆಕಾಂಡ ತಾಂಡವ(ರೇಡಿಯೋನ: 
೪೮. ಸಾಹಸದ ಕಥೆಗಳು, 
೪೯, 


ಸಂಜಾ ಜಾನ ಕೋಶ 
ತಿ ೪ 
೫೦, ಪಂಡಿತನ ಪಿಟಲು 


ಪ್ರತಿಗಳು ಮಂಗಿದಿನೆ. 


ಐವತ್ತು ಆಣೆಗಳಿಗೈೆ 
1104 ಪುಟಗಳನ್ನು ಕೊಟ್ಟಿರುತ್ತ 









ಈ ಕಥೆಗಳ ಕುರಿತು ಎರಡು ಮಾತು 


ಜಗತ್ತಿನಲ್ಲಿ ಹಲವು ಬಗೆಯೆ ವಂಚಕರಿರುವರು; ಕಳ್ಳರಿರುವರು; 
ಕೃಸಣರಿರುವರು. ಅವರಲ್ಲಿ ಒಬ್ಬೊಬ್ಬನ ಜೀವನದಲ್ಲಿನ ಘಟನೆಗಳನ್ನು 
ಎತ್ತಿ ಪ್ರತ್ಯೇಕಿಸಿದರೂ, ಸಾವಿರಾರು ಪುಟಗಳ ಮನೋರಂಜಕ ವಿಷಯ 
ಗಳು ದೊರೆಯಬಹುದು. ಅವರಿಗೆ ಸಂಬಂಧಿಸಿದ ಈ ಘಟನೆಗಳು ಮನೋ 
ರಂಜನೆಯನ್ನೊದಗಿಸುವಾಗ, ಲೋಕದಲ್ಲಿ ವಂಚಕರು ಎನ್ಟೊಂದು 
ವಿಸ್ಮಯಕರ. ಚತುರ ರೀತಿಯಲ್ಲಿ ಹೆಣವನ್ನು ಅನಹರಿಸುವರು ಮತ್ತು 
ಕೆಲವು ಜಾಣರು ಎಷ್ಟೊಂದು ಜಾಣ್ಮೆಯಿಂದ ತಪ್ಪಿಸಿಕೊಳ್ಳುವರಃ ಇಲ್ಲವೆ 
ಪತ್ತೆವಾಡುವರು. ಎಂಬುದು ಕೌತುಕಪೂರ್ಣವಿದೆ. ಒಬ್ಬನು, ಎಷ್ಟೊಂದು 
ಜಾಗರೂಕತೆಯಿಂದ ವ್ಯವಹಾರವಾಾಡಬೇಕೆಂಬುದನ್ನೂ ಇದು. ಕಲಿಸು 
ತ್ತದೆ. ಇಸೋಫನೂ ಪಂಚತಂತ್ರದ ರಚಯಿಶನೂ ಪಕ್ಷಿಗಳಿಗೂ ಚತು 
ಷ್ಪಾದ ಪ್ರಾಣಿಗಳಿಗೂ ಮನುಷ್ಯ ಭಾಷೆಯನ್ನು ಕೊಟ್ಟು, ಲೋಕದೊಳೆಗಿನ 
ನಾನಾತರದ ಜನರ ಮನೋವೃತ್ತಿ ನೀಚತ್ವೆಗಳನ್ನು ಚಿತ್ರಿಸಿದರು. , 
ಮನುಷ್ಯರೊಳಗೆ ನೆರಿಗಳಿರುವರು; ಸಿಂಹೆಗಳೂ ಇರುವುವು. ಇಲಿಗಳು. 
ಬಾವಲಿಗಳು. -ನಿಸಸರ್ಪಗಳು. ಕಾಗೆಗಳು ಕತ್ತೆಗಳು. ಹೆಸುಗಳು 
ಇವೆಲ್ಲವನ್ನೂ ಮನುಷ್ಯರ ವರ್ತನೆಗಳಿಂದ ತುಲನೆನಾಾಡಬರುವುದು. 


ಈ ಕಥುಸಂಗ್ರಹೆಡಲ್ಲಿ ಸಾಮಾನ್ಯ ಒಂದೇ ವರ್ಗಕ್ಕೆ ಸೇರಿದ ಕೆಲವು 
ಸಣ್ಣ ಕಥೆಗಳನ್ನು ಸಂಗ್ರಹಿಸಿಕೊಡಲಾಗಿದೆ. ಇವುಗಳಲ್ಲಿ ತೆಲವು ನಿಜವಾಗಿ 
ನಡೆದ ಘಟನೆಗಳೇ ಆಗಿವೆ. ಮತ್ತೆ ಕೆಲನು, ಸತ್ಯಕಥಾನಕಗಳೆಂದು 
ಹೆಕ್ಕಲ್ಪಟ್ಟಿದ್ದರೂ, ಅವ್ರೆಗಳ ಪೂರ್ಣ ಸತ್ಯತೆಯ ಕುರಿತು ಅಧಿಕೃತವಾಗಿ 
ಹೇಳಲಾರೆವು. ಕಥಾನಕಗಳಲ್ಲಿ ಬಳಸಿದ ಭಾಸೆ ನಹ್ಮುದು. 

"ಪಂಡಿತನ ಸಿಟಲಿ'ನೆಲ್ಲಿ, ಇಬ್ಬರು ಕಳ್ಳರು ಕನ್ನಕೊರೆಯುವ ಶ್ರಮ 
ವಿಲ್ಲದೆ, ಸಂಭಾವಿತರಂತೆ ನಡೆಡು ಉಪಾಯದಿಂದ ಚಿಕ್ಕ ಮೊಬಲಗುಗಳ 
ನೈತ್ತಿಹಾಕುವುದನ್ನು ತೋರಿಸಲಾಗಿದೆ. "ಜಟ್ಟುಕದ್ದವನ' ಸ್ವಭಾವವು 
ವಿನೋದವನ್ನೊದಗಿಸುತ್ತದೆ, "ಕಳ್ಳಕತ್ತರಿ'ಯಲ್ಲಿ ಬಿದ್ದವನು, ತನ್ನ ಘನ 
ವೃತ್ತಿಗೇ ದ್ರೋಹೆನೆಸಗಿದ ನೀಚನಾಗಿದ್ದಾನೆ. "ಖುಣಸಂದಾಯ'ದಲ್ಲಿ 
ಮಹಾ ಕೃಪಣನಿಗೆ ಶಾಸ್ತ್ರಿಯಾಯಿತೆಂದು ಓದುಗನು ಸಂತೋಷಸನಹಃವಾಗ 


ಪಂಡಿತನ ಪಟಿಲು 


ಮತ್ತು. ಇತರ ಕಥೆಗಳು 


೧. ಪಂಡಿತನ ಏಟಲು 


ಕ ಸಣ್ಣಗೆ ಮಳೆ ಹೆನಿಯುತಿತ್ತು. ಬಡ್ಡಿಗೆ ಹಣಕೊಡೆುವ ಬಂಗಾರದ 
ವ್ಯಾಪಾರಿಯೊಬ್ಬನ್ನ, ಕನ್ನ ಅಂಗಡಿಯಾಚೆಯವನು ಹಿಂದಿನ ದಿನ ಪಡೆ 
ಹೊಂಡ ವೃತ್ತ ಪತ್ರಿಕೆಯನ್ನು ಕೇಳಿತೆಂದು, ಓದಿಕುಳಿತಿದ್ದನು. 
ಸರಾಫನು, ಬಂಗಾರ-ಬೆಳ್ಳಿ ಒಡನೆಗಳೆ ಅಡಮಾನದ ಮೇಲೆ, 
ನಸೇಕಡಾ ಹೆನ್ನೆರಡೂವಕಿಯ ಬಡ್ಡಿಯ ಮೇಲೂ, ಕೈಗಡಿಯಾರ, ಚಂಟು 
ಚರಿಗೆಗಳ ಅಡಮಾನದ ಮೇಲೆ ಸೇಕಡಾ ೧೮॥|ರೆ ಬಡ್ಡಿ ಯಲ್ಲಿಯೂ, 
ಕೊಡೆ. ಫೌಂಟನ್‌ಸೆನ್‌ ಸೈ ಕೆಲುಗಳ ಅಡಮಾನದ ಮೇಲೆ ನೇಕಡಾ 
೨೫ರೆ ಬಡ್ಡಿಯನ್ಲಿಯೂ ಹಣವನ್ನು ಸಾಲ ಕೊಡುತಿದ್ದನು. ಒಂದು 
ವಾರದ ಗಡ್ಡ ದ ಬೆಳವಣಿಗೆಯ Tn ತೇಪೆಹಾಕಿದ ಅಂಗಿಯ, ಕೊಳಕು 
ಮುಂಡಾನಿನ ಸುಮಾರು ಐನತ್ತು ವರ್ಷ ಪ್ರಾ ಯದವನೊಬ್ಬ ನು ಆ 
ಸರಾಫನ ಮುಂದೆ ಬಂದು ನಿಂತು, ಶಕ್ತಿಹೀನೆ ಸ್ವರದಲ್ಲಿ, “ಮ ಬಟೀಲನು 


ಮೆ 
ಇಟ್ಟುಕೊಂಡ: ನನಗೆ ಹೆತ್ತುರೊಪಾಯಿಗಳೆ ಸಾಲಕೊಡಬೇಕು ಶಾವು! 





—ಆ ಕೃಪಣನಿಗೆ ಗಂಟುಬಿದ ನಂಥೆವಧೆ ವಿಷಯ ತಾನೂ ಎಚ್ಚ ರಿಕೆಯಿಸಂದಿರ 
ಬೇಕೆಂಬ ಪಾಠವೂ ಇನೆ... ಹೀಗೆ ಒಂದೊಂದು ಕನ್ನ ಒಂದೊಂದು 
ವಿಚಿತ್ರ ಕಳ್ಳತನದ ರೀತಿಯೊಡನೆ ವಿವಿಧೆ ಸೆ ಸಭಾವಗಳ್ಳು ವಿಶದೀಕರಿಸುತ್ತದೆ. 

ಜ್‌ ಸುಳ್ಳರ ಕಥೆಗಳಾದರೂ ತ್ಯಕ್ಸವಾಗಿ ಕೂಡ ಓದುಗನ 


ಮನಸ್ಸಿ ವ ಮೇಲೆ ದುಷ ಶ್ಬರಿಣಾಮವುಂಟಾಗಬಾರಜಿಂಟುದ್ನು ತಿಳಿದು, 
ಚಾಗೆಕೊಳತೆಯ)ಂದ ಹೆಳ್ಳಿ ಕೊಟ ಸೆರುಪೆವು. 


ಸಪ್ಟಂಬರ, 1958, ಕಡ್ಡಿ ಪಾಸುದೇನ ಶೆಣೈ. 





ಳೆ 


ed 3 1... 


ತಂಜಾವೂರಿನಿಂದ ಬಂದೆ. ಸಂಗೀತ ಕಲಾಸೇವಕನ್ನು ಕಥೆ ಜಿ ೂಡ್ಡೆದಿಜೆ- 
ಎಲ್ಲವನ್ನೂ ಹೇಳಲಾರೆ. ನಿನ್ನೆ ಯಿಂದ ಊಟಿಮಾಡಿಲ್ಲ. ಇಂದಿನಿಂದ 


: ನಾಲ್ಕು ದಿನಗಳೊಳಗೆ ಹತು ೨ ರೊಪಾಯಿಗಳೆನ್ನು ತಂದುಕೊಟ್ಟು ಈ ಸಿಟೀ 


ಲನ್ನು ಕೊಂಡುಹೋಗುತ್ತೆ?ನೆ. ಸಂಗೀತ ನಿದ್ರಾಂಸೆನೊಬ್ಬಿ ನಿಗೆ ತಾನು 


Me ಉಸಕಾರ!- ನ್ಯಾ ಯವಾದ ಬಡ್ಡಿ ಯನ್ನು ಕೊಡಲು ಅಡ್ಡಿ ಯಿಲ್ಲ 


ಸರಾಫನು ತನ್ನೆ ಮುಂಡೆ ವಿನೀತನಾಗಿ ನಿಂತುಕೊಂಡಿದ್ದ ಸಂಗೀತ 


ಗಾರನೆನ್ನು ನೋಡಿದನು. ಅನನ ಪ್ರಕಾಶಹೀನ ಕಣ್ಣುಗಳನ್ನು ನೋಡಿ 


ದನು. ಹೆರಕುಬಟ್ಟಿ, ಗಡ್ಡಬೆಕೆದ ಸು ಸತು ಮೇಲಿನ ನಾಮು. 


ಎಲ್ಲವನ್ನೂ ಡದು ಪ್ರಾಯವನ್ನು ಅಂದಾಜುಹಾಕಿದನು. ಪಿಟೀಲು 
ಬಾರಿಸಿಯೇ ಸಿಕ್ಕಿದ ಹಣದಿಂದ ಜೀವನ ನಡೆಸುವ ಪ್ರಯಾಸದ ಚಿತ್ರವೂ 
ಅವನ ಮನಸಿ ನಲ್ಲಿ ಕನಿಕರ ಹುಟ್ಟಿ ಸಿತು, ಬಂದವನನ್ನು ನಂಬಬೇಕೆಂದು 
ಅನಿಸಿತು. ಹೆತ್ತು ರೂಪಾಯಿಗಳನ್ನು ತೆಗೆದಿರಿಸಿ, “ಇದಕ್ಕೆ ನೀನು ಕೇವಲ 
ಎಂಬಾಣೆ ಬಡಿ ಕಾಡಿಸಿ ತಂದುಕೊಟ್ಟ, ಕೆ ಸಾಕು. ನಾಲ್ಕನೇ ದಿನ ದಾಟಿದ 
ಮೇರೆ, ದಿನಕ್ಕೆ ಪ್ರತಿ pp ಒಂದೊಂದಾಣೆ ಬಡ್ಡಿ ತೆರಬೇಕಾ 
ದೀತು!' ಎಂದು ಎಚ್ಚರಿಸಿ, ನಿಟೀಲನ್ನು ತೆಗೆದುಕೊಂಡು '“ತೋರ್ಜಿರಳಿ 
ನಿಂದ ಸರಿಗೆಯ ಮೇಲೆ ತುಯ್ಯೆಂದು ಥಿ ತೆಗೆದು, ಹೆತ್ತು ರೂಪಾಯಿ 
ಗಳಿಗೂ ಕಡೆಯೇ ಎಂದು ತನ್ನೊಳಗೇ ತಾನು ಪ್ರಶ್ನಿಸಿ, “ಖಂಡಿತವಾ 
ಗಿಯೂ ಅಲ್ಲ'' ಎಂದು ತನಗೆ ತಾನೇ ಉತ್ತರಿಸಿ, ಹಿಟೀಲನ್ನು ತಾನು 
ಕುಳಿತಲ್ಲೆ ಮೇಲ್ಲಡೆ ತೂಗಹಾಕಿ, ಪುನಃ ದಿಂಬಿಗೆ ಒರಗಿ, ಎಪ್ಪತ್ತಾರು 
ಗಂಟಿಗಳ ಪೊರ್ವದ ವಾರ್ಶೆಗಳಿರುವ ಇಪ್ಪತ್ತನಾಲ್ಕು ಗಂಟೆ ಪ್ರಾಯದ, 
ಕಡತಂದ ದಿನಪತ್ರಿಕೆಯನ್ನು ಪುನಃ ಓದುವುದರಲ್ಲಿ ಮಗ್ಗನಾದನು. 
ಫಿಬೀಲುನಾದಕತು, ನಮಸ್ಕರಿಸಿ, ಮೆಲ್ಲನೆ ಹೆಜ್ಜೆಗಳನ್ನು ಇಡುತ್ತ 
ಹೊರಟುಹೋದನು. 

ಇದಾಡ ಎರಡು ದಿನಗಳಲ್ಲಿ ಒಬ್ಬ ಗೃಹಸ್ಥ ಕು ಆ ರಸ್ತೆಯಾಗಿ 
ಹೋಗುತ್ತ, ಸರಾಫನ ಅಂಗಡಿ ಬಳಿ ನಿಂತು, ಎದುರಿಗೆ ತೊಗಹಾಕಿದ್ದ 
ಪಿಟೀಲನ್ನೆ ನೋಡಹೆತ್ತಿ ದನು. ಸಠಾಫನು ಈ ವ್ಯಕ್ತಿಯನ್ನು ಕುರಿತು, 
“ಏನು ಬೇಕಾಗಿದೆ? ಎಂದು ಪ್ರಶ್ನಿಸಲು ಅಸರಿಚಿಕನು ಚಿತ್ರೈಕಾಗ್ರತೆಗೆ 


ಜಾರೋ 4 ಜಾ 


ಭೆಂಗವೆಂಟಾದವನಂತೆ ಮೈದೆಗೆಯುತ್ತ, “ವಿನಿಲ್ಲ- ಏನೂ ಇಲ್ಲ ಆ 
ಫಿಟಿಲು1' ಎಂದನು. 

“ಅಹುದು. ಪಿಟೀಲು! ಅದರಲ್ಲೇನು?” 

“ಓಂದು ಕಣ ಫೋಡಲೋ ಸಾರ್‌?” ಆಗಂತುಕನು ವಿನೀತನಾಗಿ 
ಕೇಳಿದನು. 

ಸರಾಫನು ಎದ್ದು, ಆ ಪಿಟೀಲನ್ನು ತೆಗೆದು ಆಗಂತುಕನ ಕೈಗಳಿಗೆ 
ಕೊಟ್ಟನು. ಅದನ್ನು ಒಂದಕೆ ಕ್ಷಣ ನೋಡುತ್ತಲೇ, ಆಗಂತುಕನ ಕಣ್ಣು 
ಗಳು ಭಕ್ತಿಗೌರವಗಳಿಂದ ಹೊಳೆದುವು. ಅಸಾಧಾರಣ ಉದ್ರೇಕದ ಸ್ವರ 
ದಿಂದ ಆಗಂತುಕನು, “ಈ ಪಿಟೀಲು ತಮ್ಮಲ್ಲಿ ಹೇಗೆ ಬಂತು ಸಾರ??? 
ಎಂದು, ವಿನಯ ಚೆರೆತೇ ಕೇಳಿದನು. 

“ಒಬ್ಬ ಬಡಕಲು ಮನುಷ್ಯನು ಇದನ್ನು ತಂದುಕೊಟ್ಟು, ಹೆತ್ತು 
ರೂಪಾಯಿ ಕಡ ಇಸಕೊಂಡಿದ್ದಾನೆ. ವಿಕ ಹಾಗೆ ಪ್ರಶ್ನಿಸಿದಿರಿ? ವಿಶೇಷ 
ವೇನು?” ಸರಾಫನು ಪ್ರಶ್ನಿಸಿದನು. 

“ಸುಮಾರು ೫೦-೫೫ ವೆರ್ಷ ಪ್ರಾಯದವನೇ? ಬಿಳಿಹು ನಾಮತಿದೆ? 
ಮೂಗು ಸ್ವಲ್ಪ ಕೊಕ್ಕು? ಕೆಂಪುಅಂಚಿನೆ ಮುಂಡಾಸು?.... 0000 ತ 


ಆಗಂತುಕನು ಇನ್ನೆ WC ಕೇಳಲಿದ್ದನು. ಸರಾಫನು ಅವನನ್ನು 
ತಡೆದು, PE ಸ ಏನ್ನು ಕಳವಿನ ಮ್ದಾ ಲೇ?” ಎಂದು ಜು 
ದಿಂದ ನಗೆ 


“ಅಲ್ಲ ಸಾರ್‌! ಇಡು ಷಣ್ಮುಗಂ ನ ನಿಟಲು! ಮುಂಡಾನಸಿನ 
ವ್ಯಕ್ತಿಯೇ ಆ ಪ್ರಸಿದ್ಧ ನಣ್ಣುಗಂ Le ಹಾಯ್‌, ಭಗವಂತ! 
ಸ ವಿಧಿಯ ಲೆ! ಷಣ್ಮುಗಂ ಕಿ ಇಲ್ಲಗೆ ಬಂದು ಪಿಟೀಲನ್ನೂೂ 
ಇನ್ಫೊಳ್ಳೆ ಗೂಡಿ ಕ 


ಸ ಹಿಳ್ಳೆ ತ ಪಿಟೀಲು ವಿದಾ ಿಂಸನೇ? ಬಹೆಳ ಪ್ರಖ್ಯಾ. 
ತನೆ ೫ ee ಕೇಳಿದನು. 


? ಈ ಪಿಳ್ಳೆ ಯೆನ್ನೆರಿಯದ ಸಿಳ್ಳೆ ಯೇ ದಕ್ಷಿಣ ಭಾರತದಲ್ಲಿಲ್ಲ. 


ಕೆ 


ಸಿದೆ 
ಇ 
ನ ಕೈಗೆ ಅಕ್ಷ" in ಬೆಳೆ ಸಾರ್‌! Lito ಬಾರಿಸಿದಕೆ: 





ಬಂಡೆಕಲ್ಲು ಕರಗಿಸುತ್ತಾರೆ! ಕೇಳಿದ ಜನಾ ದಳದಳ ಕಣ್ಣಿ ರಿಳಿಸುತ್ತೆ! 
ಎಲ್ಲಿ ಹೋದರು ಸಾರ್‌ ಅವರು? ಈ ಊರಲ್ಲೆ ಇದ್ದಾ ಕೇನು?”” 

“ಅಹುದು? ಸರಾಫನಂದನು. “ಇಲ್ಲೆ a ನಾಲ್ಕು 
ದಿನಗಳಲ್ಲಿ ಬರುವೆನೆಂದರು. ಎರಡು ದಿನ ಉಳಿದಿದೆ.? 

“ಹಾಗಾದರೆ ಸಾರ್‌, ಒಂದು ಕೆಲಸಮಾಡಿಬಿಡಿ. ಈ ಪಿಟೀಲಿನ 
ಕ್ರಯ ಇನ್ನೂ ರೈವತ್ತು ರೂಪಾಯಿ! ಥಿಮ್ಮಿಂದ ಕೊಂಷುಹೋಗಿ ಇನ್ನೊ. ಬ 
ಗೆ ಪುಗಸಾಟಿಗೆ ಕೊಟ್ಟು ಬಿಡುವ ಸಂಭನನಿದೆ--ಆ ಕುಡಿಕ ಪ್ರಾಣಿ.” 

“ಕುಡುಕನೇ?” 

“ಅನ್ನ ಸೇರೋದಿಲ್ಲ ಸಾರ್‌ ಆ ಪ್ರಾಣಿಗೆ! ಹೆಣ ಇದ್ದರೆ, ಇಪ್ಪತ್ತ 
ನಾಲ್ಕು ತಾಸೂ ಕುಡಿಯೋದು! ನೋಡಿ ಸಾರ್‌, ಆ ಜನ ಬಹಳ ಅಡಚ 
ಣೆಯ ಜನ. ಅವರು ಬಂದರೆ, ನೂರು ರೂಪಾಯಿಗೆ ಖರೀದಿಮಾಡಿ ಬಿಡಿ 
ಸಾರ್‌ ಆ ಪೀಟಿಲನ್ನು Ari ೫ 


“ನೂರು ರೂಪಾಯಿಗೆ ಬಿಟ್ಟು ಚಿಕ್ಕಾಸಿಗೆ ದೊರೆತರೂ, ನನ್ನಂಥವನಿ 
ಗೇನು ಪ್ರಯೋಜನ ಈ ವಸ್ತು?” ಸರಾಫನು ಪ್ರಶ್ನಿಸಿದನು. 

“ಹಾಗೆಲ್ಲ ಸಾರ್‌! ಆ ಜನ ಬಂದಾಗ, ತಾವು ಕೊಂಡುಕೊಳ್ಳಿರಿ 
ಸಾಂ"! ಅದು ನನಗೇ ಬೇಕು. ನಾನೇ ತಮ್ಮೊಡನೆ ೧೦೫ ರೂಪಾಯಿಗೆ 
ಕೊಂಡುಕೊಳ್ಳು ತ್ತೇನೆ. ತಗೊಳ್ಳಿ ಈ ಹೆತ್ತುರೂಪಾಯಿ ಮುಂಗಡ! 
ಸಿಬೀಲು ಸಿಕ್ಕಿದರೆ ಇನ್ನು ತಮಗೆ ೯೫ ರೊಪಾಯಿ ಕೊಡುಕ್ತೇನೆ. ಇಲ್ಲ 
ಎಂದರೆ ನನ್ನ ಹೆಣ ನನಗೆ ವಾಪಾಸ್‌ ಕೊಟ್ಟುಬಿಟ್ಟಿರಾಯಿತು,” 

ಸೆರಾಫನು, ನಿಟೀಲವಾದನ ಪ್ರವೀಣ ಹೆಣ್ಮಗ ಪಿಳ್ಳೆಯು ಇನ್ನೆರಡು 
ದಿನಗಳಲ್ಲಿ ತೆರುವ ಎಂಟಾಣೆ ಬಡ್ಡಿಗಿಂತ ಈ ಐದು ರೂಪಾಯಿ ನಿಜಕ್ಕೂ 
ಅಸೇಕ್ಟಣೀಯ- ಹೆತ್ತು ರೂಪಾಯಿಗೆ ಐದೇ ರೊಪಾಯಿ ಬಡ್ಡಿ ಸಿಕ್ಕಿ 
ದಂತಾಯಿತು ಎಂದು ಗ್ರಹಿಸಿ, ಆಗಂತುಕನ ವಾತಿಗೊಪ್ಪಿ ಹೆತ್ತುರೂಪಾ 
ಯಿಗೆಳನ್ನು ತೆಗೆದುಕೊಂಡನು. ಆಗಂತುಕನ್ಕು ಮೂರನೇ ದಿನ ಸಾಯಂ 
ಕಾಲ ಬರುವೆನೆಂದು ಹೇಳಿ, ನಮಸ್ಕಾ ರವಿತ್ತು ಹೊರಟುಹೋದನು. 

ವಚನಕೊಟ್ಟ ದಿನವೇ, ದಕ್ಷಿಣ ಭಾರತ ಖ್ಯಾತಿಯ ಸಣ್ಮುಗಂ ಸಿಳ್ಳೆ 
ಬಂದು, ಹೆಕ್ತೂನೆಕ ರೂಪಾಯಿಗಳನ್ನು ಮುಂದಿರಿಸಿ ತನ್ನ ನಿಟೀಲ್‌ 


ಆ 6 — 


ಕೊಡುವಂತೆ ವಿನೆಂಕಿಸಿದೆನು. ಸರಾಫನೊ ತೊದಲುತ್ತ ತೊದಲುತ್ತ 
ಖರೀದಿ ಪ್ರಶ್ನೆಯನ್ನು ಅವನ ಮುಂದೆ ಮಂಡಿಸಿದನು. ಏಳ್ಳೆ, ಚಿಂತೆಯೆ 
ಮುಗುಳ್ನಗೆಯಿಂದ, “ಸಾಧ್ಯ ವಿಲ್ಲ”ವೆಂದು ತಲೆಯೆಲ್ಲಾಡಿಸಿದನು. ಸರಾ 
ಫನಃ, "ಅತುರ ಹೆಚ್ಚೆ, ನ ವಾಕ್ಸಾಮಥ್ಯ ೯ನೆಲ್ಲವನ್ನೂ ವ ೈಯಿಸಿ, 
ಕೊನೆಗೆ, “ನಿಮ್ಮಂಥ ವಿದ್ವಾಂಸರಿಗೆ ಇನ್ನೊಂದು 'ಓಟೀಲನ್ನು ಸ 
ಪಡೆದುಕೊಂಡು ದೈವಿಕ ನಾದವನ್ನು ಹೊರಡಿಸಲು ಸಾಧ್ಯ ಎಜಿ ಎಂದು 
ಸಮಾಧಾನ ಹೇಳಿದನು; ಮತ್ತು ತೊಂಭತ್ತು ಸಾವ ಮುಂಜೆ 
ಸುರುವಿದನು. ಸಂಗೀತ ಕಲಾನಿಧಿ ಪಿಳ್ಳೆ ಗೆಈ ಬೆಳ್ಳಿ ಯ ನಿಧಿ ನೋಡುತ್ತಲೇ, 
ಪಿಟಿಲಿಗಿಂತ ಇದರಲ್ಲೆ ಅಧಿಕ ರಮ್ಯ ER ಸಸಿ, ಹೇಗೂ. ಒಪ್ಪಿ, 
ಆ ತೊಂಭತ್ತು ರೂಪಾಯಿಗಳನ್ನೂ , ತಾನು ಸಾಲ ಮರುಪಾವತಿಗೆ ತಂದಿದ್ದ 
ಹಣದಲ್ಲಿ ಐದೂವರೆ ರೂಪಾಯಿಗಳನ್ನೂ ಕಿಸೆಗೆ ಹಾಕಿ, ದುಃಖದಿಂದ ಪುನಃ 
ನಕ್ಕು, ಭಾರವಾದ ಹೆಜ್ಜೆಗಳನ್ನಿಡುತ್ತ ಹೋದನು. ಸರಾಫನು ತನ್ನ 
ಮೂಗನ್ನೊಮ್ಮೆ ಉಜ್ಜಿ, ಸುಸ್ಥಿತಿಯಲ್ಲಿ ಕುಳಿತನು, ಕ 


0 ೦ 9 9 ೦ 9 0 ೦ 


ಮೂರು ದಿನಗಳಾದುವು-ಒಂದು ವಾರವಾಯಿತು; “ಪಿಳ್ಳೆ ನಿಟೀಲ'ನ್ನ್ನು 
ಮೆಚ್ಚಿ ; ಹೆತ್ತುರೂಪಾಯಿಃ ಮುಂಗಡ ಕೊಟ್ಟು ತೆರಳಿದ ಜಾರು ಸುಳಿನೇ 
ಇಲ್ಲ ಎಂಟನೇ ದಿನಡೆಲ್ಲಿ, ಸರಾಫನ ಸಂದೇಹೆ ಬಲವಾಗಿ, ಪಿಟೀಲನ್ನು 
ಸ್ಥಳೀಯ ಸಂಗೀತೋಸಕರಣಗಳ ಅಂಗಡಿಗೆ ಮೌಲ್ಯ ನಿರ್ಣಯಕ್ಕಾಗಿ 
ಕಳಿಸಿದಾಗ, ಈ ಹಳೇ ಪಿಟೀಲಿನ ದುರಸ್ತಿಗೆ ಮೂವತ್ತು ರೂಪಾಯಿಗ 
ಳಾಗುವುನೆಂದೂ, ಆ ಪಿಟೀಲನ್ನು ಇದ ತ್ರೈದ್ದ ತೇ ನನಾರಾಟಿವಾಡುವು 
ದಾದಕೆ ಏಳೂವಕೆ ರೂಪಾಯಿ a ಬಡ ಉತ್ತರ ಸಿಕ್ಕಿ ತು! 


೨. ಕಳ್ಳಕತ್ತರಿ 


ಓರ್ವ. ಕೃಹೀನಲ ಸದ್ಗ್ಯೃಹೆಸ್ಥನ: 


ಹ, ನಗರದ ಹೊರೆಪಾರ್ಶ್ವದಲ್ಲಿ 
ಒಂದು ಹೆಣಿ ನ ಸೈನ ತೋಟವನ್ನು ಊಂ 





— 7 = 


ಹೆಣ್ಣುಗಳು ಹುಟ್ಟುವ ವರೆಗೆ ಶೋಟವು ಸುರಕ್ಷಿತವಾಗಿಯೇ ಇತ್ತು. 
ಹೆಣ್ಣುಗಳು ಗಿಡಗಳಲ್ಲಿ ಉಣತೊಡಗುತ್ತರೇ, ತೋಟದಲ್ಲಿ ಆಗಾಗ ಕಳವು 
ಗಳಾಗಶೊಡಗಿದುವು. 


ಗೃಹಸ್ಥ ಕನು, ತೋಟದ ಕಾವಲಿಗೆ ಒಬ ನನನ್ನು ನೇಮಿಸಿಹನು, ಆದರೆ 
ಹಲವು "ಕ್ಲ ಗಳ ವಿಸ್ತೀರ್ಣದ ಆ ಕೋಟದಲ್ಲಿ ಒಬ್ಬ ಕಾವಲಗಾರನಿಂದ 
ಕಳ್ಳ ತನವನ್ನು ತಡೆಯಲಾಗಲಿಲ್ಲ. 


ಗೃಹಸ್ಥನು ಯೋಚನೆಗೀಡಾದನು. ಕೊನೆಗೆ ಒಂದು ಉಪಾಯವು 
ಹೊಳೆಯಿತು. ಮನುಷ್ಯನು ಸಿಕ್ಕಿಬೀಳುವಂಥ-ಸಿಕ್ಕಿಕೊಂಡರೆ ಬಿಡಿಸ 
ಲಾರದಂಥ ಪರಂತು ಜೀವಕ್ಕೆ ಹಾನಥಿಯುಂಟುವತಾಹಲಾರದಂಥ-ಒಂದು 
ದೊಡ್ಡ ಕತ್ತರಿಯನ್ನು ಶಯಾರಿಸಬೇಕೆಂದು ನಿಶ್ಚಯಿಸಿದನು. ಕಮ್ಮಾರನ 
ಹಾಗೂ ಬಡಗಿಯ ಕೆಲಸವರಿತ, ಆ ಪ್ರದೇಶದ ಒಬ್ಬ ಚತುರ ಕೆಲಸಗಾರ 
ನನ್ನು ಗೊತ್ತು ಹಚ್ಚ, ಒಂದು ಕತ್ತರಿ ತಯಾರಿಸಲು ಹೇಳಿದನು, 


ಕತ್ತರಿ ತಯಾರಾಯಿತು. ಯಾರಿಗೂ ಅರಿಯದಂತೆ ಆ ಕತ್ತರಿಯು 
ತೋಟದೊಳಗೆ ತಠಲ್ಪಟ್ಟಿತು. ಗೃಹಸ್ಥನೂ, ತೋಟದ ಕಾನಲುಗಾರನೂ, 
ಕಮ್ಮಾರನೂ ಸೇರಿಕೊಂಡು ಆಲೋಚಿಸಿ, ಕೊನೆಗೆ ಒಂದು ಗಿಡದ ಬಳಿ 
ಅದನ್ನು ಇರಿಸಿದರು, ಸಾಹುಕಾರನು, ಮನೆಗೆ ಹೊರಟುಹೋದನು. 

ಆದಕಿ, ರಾತ್ರೆ ಎಂಟು ಗಂಟಔಿಯಾಗಬೇಕಾದರಿ, ಅವನಿಗೆ ಆ ಗಿಡದ 
ಬಳಿ ಕತ್ತರಿಯಿರುವುದಕ್ಕಿಂತ, ಶಾನು ಮೆಚ್ಚುವ, ಹೇರಳೆ ಫಲಕೊಡುವ 
ಪೇರಳೆಹೆಣ್ಣಿನ ಒಂದು ದೊಡ್ಡ ಗಿಡದ ಬಳಿ ಆ ಕತ್ತರಿಯಿರಿಸಬೇಕಿತ್ತೆಂದು 
ಕಂಡಿತು. ಆ ಗಿಡದಲ್ಲಿ ತುಂಬ ಹಣ್ಣು ಹೊರಟಿದ್ದು, ಪಕ್ವ ವಾಗತೊಡ 
ಗಿದ್ದುವು. ಗೆ ೈಹಸ್ಥನು, ಕೂಡಲೇ ತನ್ನ ತೋಟದೆ ಕಡಿಗೆ ಬಂದನು; 
ಮತ್ತು, ಕಾವಲುಗಾರನಿಗೆ ತಿಳಿಯದಂತೆ ದ ಹೋಗಿ, ಆ 
ಕತ್ತರಿಯನ್ನು ತಾನೊಬ್ಬನೇ ಅತಿ ಶ್ರಮದಿಂದ ಒಯ್ದು, ಸೇರಳೆಗಿಡದೆ 
ಬಳಿಯಿರಿಸಿ, ಮೆನೆಗೆ ಹೋದನು. 

ಅವನಿಗೆ ಠಾಶ್ರೆಯಿಡೀ ಕಣ್ಣಿಗೆ ಕಣ್ಣು ಹೆತ್ತಲಿಲ್ಲ. ಮುಂಜಾನೆ 
ಎದ್ದು, ಬೆಳಕು ಹೆರಿಯಬೇಕಾದರೆ "ಕೋಟದ ಕಡೆಗೆ ಬಂದ್ಕು ನೇರಾಗಿ ಅ 
ಪೇಠಳೆಗಿಡದ ಬಳಿಗೆ ಹೋದನು. 


ಹಾಸಯ 8 ಮಾ 


ಕತ್ತರಿ ತಯಾರಿಸಿದ ಕಮ್ಮಾರನ), ತನ್ನ ಕತ್ತರಿಯೆಲ್ಲಿ ತಾನೇ ಬಿದ್ದು, 
ಪೆಚ್ಚು ಮೋರೆಯಿಂದ ನೋಡುತಿದ್ದನು! 


ಮ? 
೩. ಹುಲ್ಲಿನಿಂದ ಪತ್ತೆ ಮಾಡಲ್ಪಟ್ಟ ಹುಲುಕಳ್ಳ 
ಕಳ್ಳನ ಪತ್ತೆಯಲ್ಲಿ, ಸೇನಾಧಿಕಾರಿಯೊಬ್ಬನು ಹೊಡಿದ ಒಂದೆ 
ವಿನೋದಕರ ಉಪಾಯೆದ ಕಥೆಯೆಇಂದು ಇಡೆ. 
ಫ್ರಾನ್ಸಿನ ಒಂದು ಕಡೆಯಲ್ಲಿ ಒಂದು ಚಿಕ್ಕ ಪಡೆಯು, ಮೊಕ್ಕಾಂ 
ಮಾಡಿದ್ದಾಗ ಆ ಘಟನೆ ನಡೆಯಿ:ತು. ಶಿಬಿರದಲ್ಲಿ ಆಗಾಗ್ಗೆ ಕಳವೆಗಳಾಗು 
ತಿದ್ದುವು.” ಉಗ್ರ್ರುಣದಿಂದ ಕೆಲವು ವಸ್ತುಗಳು ಈ ದಿನೆ ಕಾಣಿಯಾದರಿ, 
ನಾಳೆ ಒಂದು ಢೇ ಸಕಿಯೊಳಿಗೆ; ನಾಡದು ಇಕ್ನೊ ದು ಢೇಕಿಯೊಳಗೆ ಚಿಕ 
ಪುಟ್ಟಿ ವಸ್ತುಗಳು ಕದಿಯಲ್ಪಡುತಿದ್ದುವು. ರಾತ್ರೆ ಕಾಲದ ಪಹೆರೆಯಿದ್ದರೂ 
ಈ ಕಳವುಗಳನ್ನು ಪತ್ತೆಹೆಚು ಸವದು ಪ್ರಯಾಸಕರವಾಯಿತು. 


ಈ ಕೃತ ಗಳು SN ಬರುವವರಿಂದ ನಡೆಯುತ್ತಿರದೆ, ಸೆ ಸೈತಿಕ 
ಕೊಳೆಗೇ a ಕಳ್ಳೆನಿದ್ದು ಅವನಿಂದ ನಡೆಯುತ್ತಿ ರಬೇಕೆಂದೊು 
ಸೇನಾಧಿಕಾರಿಗೆ ಅನಿಸಿತು. ಅನನ: ಒಂದು, ಉಪಾಯವನ್ನು ಯೋಚಿಸಿ 
ದನು, 

ಮರುದಿನ, ವಿರಾಮಕಾಲದಲ್ಲಿ, ಅನನು, ಸಡೆಯವರಸ್ನೆಲ್ಲ ತಾನೆ 
ಇದ್ದಲ್ಲಿಗೆ ಕರೆಸಿದನು. ಮತ್ತು ವಿನೋದಕರ ಆಟಿನೆಂಬಂತೆ ನಟಿಸಿ, ಅವರೆ 
ಮಂಜ ಅವರೆಸ್ಟು ಮಂದಿ ಇರುನಕೋ ಅಸ್ಟೆ ಸಂಖೆ ಯಲ್ಲಿ ಹುಲ್ಲು ಕಣ್ರಿ 


ಗಳನ್ನಿರಿಸಿ, “ಇಲ್ಲಿ ನೋಡಿ! ಪ್ರತಿಯೊಬ್ಬ ನ LR ಹೆಲಿ 
ಕಡ್ಡಿ ಎತ್ತಿ ಕೊಳ್ಳೆ ಬೇಕು” ಎಂದೆನು. 


ಎಲ್ಲರೂ eo ಕಡ್ಡಿ ಎತ್ತಿಕೊಂಡರು. ಆ ಮೇಲೆ ಅಧಿಕಾ 
ರಿಯ್ಕು ಆ ಕಡಿ ಗಳನ್ನ ಕೈ ಯಲ್ಲಿ ಬಡಿದುಕೊಂಡು, ಹಿಂದಿರುಗಿ ನಿಂತು, 
ಆ ಇನ್ನೊ ದು ಡೇರೆಗೆ ಬನ್ನಿ; ಆ ಹೆಲ್ಲುಕಡಿ ಗಳಲ್ಲಿ ಒಂದು ಕಡ್ಡಿಯು 
ತ ಎಲ್ಲ ಕಡ್ಡಿ ಗಳಿಗಿಂತ ದೊಡ್ಡ ದಿದಿ, Ng ಅತಿಡೊಡ ಕಡಿ ಯೆ ಹಾರೆ 

ಕೈಸೇರಿರುವುಸೋ ಅವನೇ ಈ ಶಿಬಿರೆದಲ್ಲಿನ ಕಳ್ಳ ಎ6ದಾಗ ನನಗೆ ನಿನ್ನೆ 


— 9 — 


ನೆಸುಬಿದ್ದಿದೆ. ಆ ಕನಸಿನ ನಿಜತ್ವ ನನ್ನು ನೋಡೋಣ''_ ಎಂದು 

ವನೋದಕರವಾಗಿಯೇ ನುಡಿದು, ತಾನು "ಡೀ ಕ ಹೋಗಿ ಕುಳಿತನು, 

ಎಲ್ಲರೂ, ತಾವು ತೆಗೆಡುಕೊಂಡಿದ್ದ ಕಡ್ಡಿಗಳನ್ನು ಹಿಡಿದುಕೊಂಡು 
ಕೂಡಲೇ ಢೇಕಿಗೆ ಬಂದರು. ಕಡ್ಡಿ ಗಳನ್ನು ಅಧಿಕಾರಿಯು ಕೈಗೆ ತೆಗೆದು 
ಕೊಳ್ಳುತ್ತ ನೋಡುತ್ತಿರಲು, ಒಬ್ಬ ನು ಕೊಟ್ಟ ಕಡ್ಡಿಯ EN 
ಗಿಡ್ಡ ವಿತ್ತು. | 

ಅಧಿಕಾರಿಯು ಅವರಿಗೆ ಎತ್ತಿ ಕೊಳ್ಳ ಲು ಹೇಳಿದ್ದ ಎಲ್ಲ ಕಡ್ಡಿ ಗಳೂ 
ಎಂದೇ ಅಳತೆಯವಾಗಿದು ವು! 

ಆ ಒಂದು ಕಡ್ಡಿ ಮಾತ್ರ ಗಿಡ್ಡ ವಿತ್ತು. ಅದನ್ನು ಕೊಟ್ಟ ಸೈನಿಕನು, 
ಹೆಲ್ಲಿನಿಂದ ಕಚ್ಚೆ ಒಂದಂಗುಅ ಕಡಿಮೆಮಾಡಿದ್ದ ನು! 

ಅವನಿಗೆ. ಶಿಕ್ಸೆ ವಿಧಿಸೆಲ್ಪ ಟ್ರಿತು. 


೪. ನಿಜವಾದ ಉತ್ತರಾಧಿಕಾರಿ 


ವಿಕ್ರಮಾದಿತ್ಯನ ಕಾಲದಲ್ಲೂ, ತೇನಾಲಿ ರಾಮನ ಕಾಲದಲ್ಲೂ, 
ವಿಚಿತ್ರತರದಲ್ಲಿ ಕಳ್ಳ-ಸುಳ್ಳರನ್ನು ಗುರುತಿಸಿ ಶಿಕ್ಷಿಸಿದ ಕಥೆಗಳನ್ನೋಡಿ 
ಬ್ವೇನೆ. ಅಂಥ ಕಥೆಗಳು ಆಗಾಗ್ಗೆ, ಇತರ ಕಾಲಗಳಲ್ಲೂ ನಡೆದುಹೋಗಿವೆ. 

ಸುಮಾರು ಇನ್ನೂರು ವರ್ಷಗಳ ಹಿಂದೆ ಶ್ರೀಮಂತ ಸಾಹುಕಾರ 
ನೊಬ್ಬನ್ಕು ಹೇರಳ ಆಸ್ತಿಯನ್ನು ಬಿಟ್ಟು, ಪರಂಧಾಮವನ್ನೈದಿದನು. 
ಅವನಿಗೆ ಒಬ್ಬನೇ ಮಗನು. ಆ ಮಗನನ್ನು ಸಾಹುಕಾರನು, ಸಾಯುವ 
ಹೆಲವು ವರ್ಷಗಳೆ ಹಿಂದ್ಕೆ ವ್ಯಾಪಾರಕ್ಕಾಗಿ ಹೆಡಗದಲ್ಲಿ ಕಳಿಸಿದ್ದನು. 
'ಹೆಡೆಗು ನೀರುಪಾಲಾಗಿ, ಆ ಶರುಣನು ಎಲ್ಲಿಗೆ ಒಯ್ಯೆಲ್ಬಟ್ಟಿನೋ ಅಥವಾ 
. ಜಲಸೆಮಾಧಿಹೆೊಂದಿದನೋ-ಒಂದೂ ವಿಷಯವೂ ಸ್ಪಷ್ಟವಾಗಲಿಲ್ಲ. ಅನೇಕ 
ವರ್ಷಗಳು ಕಳೆದ ನಂತರೆ ಎಲ್ಲರೂ, ಅನನು ಸಮುದ್ರಕ್ಕೆ ಬಿದ್ದು ಕಾಲವಾದೆ 
ನೆಂದೇ ತೀರ್ಮಾನಿಸಿದರು. 

ಆ ಸಾಹೆ?ಕಾರನು ಮಾತ್ರೆ, --ಪುತ್ರಪ್ರೇಮದಿಂದಲೋ ಏತಕೊ 
ತನ್ನ ಮಗೆನು ಸತ್ತ ಸುದ್ದಿಯನ್ನ ಸ್ಪಷ್ಟವಾಗಿ ಯಾರೂ ತಂದಿಲ್ಲದ ಕಾರಣ್ಕ 


ಅವನೆಲ್ಲಿಯೋ ಬದುಕಿರಬೇಕೆಂದೇ ತನ್ನೆ ನಂಬಿಕೆಯಿದೆ ಅನ್ನು ತಿದ್ದ ನು. 
ಪುತ್ರಕ ನನ್ಚ ನನ್ನು ವ್ಯಾಮೋ (ಹೆದಿಂದ ಒಪ್ಪ ಲಾರಡೆ, ಈ i 
1 pi ಭರವಸೆಸಟ್ಟು, ತನ್ನ ನ್ಟ ತಾನೇ ಸಮಾಧಾನಪಡಿಸಿ 
ಕೊಳ್ಳು ವರೆಂದು ಜನರನ್ನು ತಿದ್ದ ಹ 

ಸತತ್‌ ತನೆ ನುಕಣ ಸಮಿಪಿಸಿದೆಯೆಂದು ತಿಳಿಯುತ್ತಲೇ, 
ತನ್ನ ಅತ್ಯ ಂತ ನಿಶ್ವಾಸೀ ಮಿತ್ರನೊಬ್ಬನನ್ನು ಬಳಿಗೆ ಕರಿಸಿ, "ನನ್ನ್ನ ನಾಗರು 
MTT ಇನ್ನ ವಿಶ್ವಾಸವಿದೆ. ಅವನು ಒಂದು ದಿನ ಬ 
ಬರುವುದು ಖಂಡಿತ. ಆದರೆ, ಅವನ ಮುಖವನ್ನು ನೋಡುವ ಭಾಗ್ಯವು 
ಮಾತ್ರ ನನಗಿಲ್ಲ. ದೈವೇಚ್ಛೆ! ಅವನು ಬಂದಾಗ, ನನ್ನ ಎಲ್ಲ ಚರ-ಸ್ಥಿರ 
ಸೊತ್ತುಗಳನ್ನು ಅವನಿಗೆ ನೀನು ಒಪ್ಪಿಸಿಕೊಡಬೇಕು--'' ಎನ್ನುತ್ತ, ಎಲ್ಲ 
ವನ್ನೂ ಆ ಮಿತ್ರನ ಮೇಲ್ವಿಚಾರಕ್ಕೆ ಬಿಟ್ಟು, ಕಣ್ಣುವೂಚ್ಛಿದನು. | 

ಇದಾದ ಕೆಲವೇ ತಿಂಗಳುಗಳಲ್ಲಿ, ಆ ಮಿತ್ರನ ಬಳಿಗೆ ಒಬ್ಬನು ಬಂದು, 
ಶಾನೇ.-ಬಹುವರ್ಷೆಗಳಿಂದ ಕಾಣೆಯಾಗಿದ್ದ ಆ ಮೃತಸಾಹೆಕಾರನ ಮಗನು 
ಎಂದು ಹೇಳಿ ಆಸ್ತಿಪಾಸ್ತಿಗಳನ್ನು ಬಿಟ್ಟುಕೊಡುವಂತೆ ಕೇಳಿದನು. 
ಮಿತ್ರನು, ಕೂಡಲೇ ಎಲ್ಲವನ್ನೂ ಒಪ್ಪದೆ, ಸ್ವ ಲ್ಪ ಸಂದೇಹೆ ತಾಳಿ, ಕೆಲಕಾಲ: 
ದೊಳಗೆ ತೀರ್ಮಾನಿಸುವೆನೆಂದು ವಬೆನನಿತ pe 

ಮತ್ತೆ ಕೆಲದಿನಗಳಲ್ಲಿ ಎಕಡನೆಯನೆನೊಬ್ಬನು ಬಂದು, ಕಾಣೆಯಾ- 
ಗಿದ್ದ ಸುಸು ಶಾನೇ ಎಂದು, ಬಾಧ್ಯ ತೆಯನ್ನು ಸ್ಕಾ ಫಿಸಲೆತಿ ಸಿದನು. ಆ 
ಮ ) ತಸಾಹುಕಾರನ ಮಿತ್ರನಿಗೆ ಚೋದ್ಯ ಸ ಮೃತನಿಗ ಒಬ್ಬ ನೇ 
ಮಗನಿದ್ದು ದನ್ನು ಜ್‌ ತಿಳಿದಿದ್ದ ತ ಈಗ ಎರಡನೆಯವನೊಬ್ಬನು 
ಬಂದಿರುವನು! ಮಿತ್ರ ನು ಇನನಿಗೂ ಕೆಲವು ದಿನ ತಾಳು ಎಂದನು. 

ಇನ್ನೂ ವಿಚಿತ್ರ! ಒಂದೆರಡು ವಾರಗಳೊಳಗೆ ಮೂರನೆಯವನೊ: 
ಬ್ಬನು ಇಟ್‌ Be ನಿಜವಾದ ಬಾಧ್ಯ ಸ ಸೈ ನೆಂದನು. 

ಮಿತ್ವನಿಗೆ ಸೇಜಾಟವಾಯಿತು. pS ಮೂವರೊಳಗೆ. ಒಬ್ಬನು: 
ಮಾತ್ರ ನಿಜವಾದ ಮಗನಿರಜೇಕು, ಆದಕ್ಕೆ ಯಾರು? ಅವನು ಒಂದು" 
ಪರೀಕ್ಷೆಯೆನ್ನೇರ್ಷಡಿಸಿದನು. 

ಮೈತಸಂಹುಕಾರನೆ ಒಂದು ಭಾವಚಿತ್ರವು ತರಿಸಲ್ಪಟ್ಟಿತು. ಅವರೆ 
hE ತ್ರವನ್ನಿರಿಸ್ಸಿ ಆ ಮಿತ್ರನು, ಮೂವರನ್ನೂ" ಉದ್ದೇಶಿಸಿ, Ce 


ತಿ ಶಿ ತಸಯಾ 


ಸಾಹುಕಾರನ ಮಗನು ಚಿಕ್ಕಪ್ರಾಯದಿಂದಲೇ ಬಿಲ್ಲುವಿದೈಯನ್ಲಿ ನಿಪುಣ 
ನಿದ್ದನು ಎಂದು ಕೇಳಿದ್ದೇನೆ: ನಿಮ್ಮಲ್ಲಿ ಯಾವನು, ಬಿಲ್ಲನ್ನೆಕ್ತಿ ಈ ಭಾವ 
ಚಿತ್ರದ ಹೈದಯಕ್ಕೇ ಸರಿಯಾಗಿ ನಾಟುವಂತೆ ಬಾಣಹೊಡೆನನೋ ಅವನೇ 
ನನ್ನೆ ಆ ದಿವಂಗತ ಮಿತ್ರನ ನಿಜನಾದ ಪುತ್ರನು ಎಂದು ತೀರ್ಮಾನಿಸಿ 
ಅವನಿಗೇ ಈ ಎಲ್ಲ ಸೊತ್ತುಗಳನ್ನು ಈ ಕ್ಷಣಕ್ಳೇ ಒಪ್ಪಿಸಿಬಿಡುನೆನು” 
ಎಂದನು. 

ಬಿಲ್ಲು-- ಬಾಣಗಳನ್ನು ತರಿಸಲಾಯಿತು. 

ಆ ಮೂವರಲ್ಲಿ ಒಬ್ಬನು, ಸಂಕೋಚಸಡಣೆ ತಟ್ಟನೆ ಮುಂದರಿದ್ಕು 
ಬಿಲ್ಲು ಬಾಣಗಳನ್ನೆತ್ತಿ. ಗುರಿಯಿಟ್ಟು ಹೊಡೆದನು. ಬಾಣವು ಕಣ್ಣಿಗೆ 
ತಗಲಿತು. | 

ಎರಡನೆಯವನು ಎದುರಿಗೆ ಬಂದು, ಬಾಣ ಹೊಡೆಯಲು, ಅದು 
ಹೈದಯಕ್ಕೆ ಸವೊಸದಲ್ಲೆ ಹೋಗಿ ನಾಟಿ ಕುಳಿತಿತು. 

ಮೂರನೆಯವನು ಮುಂದಾಗಲಿಲ್ಲ. ಮೃತಸಾಹುಕಾರನ ಮಿತ್ರನು 
ಈ ಮೂರನೆಯವನನ್ನೂ ಮುಂದೆ ಬರಲು ಆಹ್ವಾನಿಸಿದನು. ಆದಕ್ಕೆ 
ಅವನು ಕದಲದೆ ನಿಂಶಲ್ಲಿಂದಲೇ, “ನನಗೆ ಅಪ್ಪನ ಆಸ್ತಿಪಾಸ್ತಿಗಳು ದೊರೆ 
ಯದಿದ್ದರೂ ಚಿಂತೆಯಿಲ್ಲ. ಪೂಚ್ಯಸಿತನ ಭಾನಚಿತ್ರಕ್ಕೆ ಬಾಣಹೊಡೆದು 
ಅದಕ್ಕೆ ಅಗೌರವವನ್ನುಂಟುವತಾಡಲಾರೆ!'' ಎಂದನು. ಅವನ ಕಣ್ಣು 
ಗಳಿಂದ ಧಾರಾಕಾರವಾಗಿ ಅಶ್ರುಗಳುದುರುತಿದ್ದುವು. 

ಮೃತ ಶ್ರೀಮಂತನ ಮಿತ್ಚನು ತಟ್ಟನೆ ಮುಂದರಿದ್ದು, ಆ ತರುಣನನ್ನು 
ತಬ್ಬಿಕೊಂಡು, ಮಗೂ, ನಾನು ಶೃಪ್ತನಾದೆ. ನೀನೇ ನನ್ನ ದಿವಂಗತ 
ಮಿತ್ರನ ಪುತ್ರನು!” ಎನ್ನುತ್ತ, ಅವನನ್ನು ಒಳಗೆ ಕರೆದೊಯ್ದನು, ಉಳಿದ 
ಇಬ್ಬರು ವಂಚಕರೂ ಶಿಕ್ಷಿಸಲ್ಪಟ್ಟಿರು, 


೫. ಏಟ್ಟು ಕದ್ದವರಾರು? 


ಕಳ್ಳತನಗಳು ವಿಚಿಶ್ರತರದಲ್ಲಿ ಪತ್ತೆಯಾಗುವುದುಂಟು, ಪೋಲೀಸರ 
ಬಳಿಗೆ ಹೋಗಿ ಅವರ ಸೆಹಾಯೆ ಯೌಾಚಿಸಜಿನೇ ಪತ್ತೆಯಾಗಿ, ಯಾರಿಗೂ 


— 12 — 


ತಿಳಿಯದಂತೆ ಎರಡೂ ಕಡೆಗಳೆವರಿಗೆ ತೃಪ್ತಿಕರನೆನಿಸುವಂತೆ ತೀರ್ಮಾನ 
ವಾಗುವುದೂ ಉಂಟು, 


ಒಂದು ನಗರದ ಒಂದು ರಸ್ತೆಯಲ್ಲಿ ಜೀನಸುಗಳ ವಾರಾಟದ 
ಅಂಗಡಿಯಿತ್ತು. ಆ ರಸ್ತೆಯಲ್ಲಿ ಆ ಅಂಗಡಿ ಒಂದೇ ಆಗಿತ್ತು. ಅಂಗಡಿ 
ಯವನಿಗೆ ಸಾಮಾನ್ಯವಾಗಿ ಆ ರಸ್ತೆಯಲ್ಲಿ ವಾಸಿಸಿರುವವರೆಲ್ಲರ ಪರಿಚಯವೂ 
“ಇತ್ತು. 

ಒಂದು ದಿನ ಬೆಳಿಗ್ಗೆ ಆ ಅಂಗಡಿಯವನು ಬಂದು ಬಾಗಿಲು ಶೆಕೆಯ: 
'ತ್ರಲೇ ಹಿಂಬದಿಯ ಕೊಠಡಿಯಲ್ಲಿ ಇರಿಸಿದ್ದ ಗೋದಿಹಿಟ್ಟಿನ ಗೋಣಿಯೊಂದ: 
ಕಾಣೆಯಾಗಿದ್ದುದನ್ನು ಕಂಡನು. ಆ ಕೊಠಡಿಯಲ್ಲಿ ಅಜೊಂದೇ ಗೋಣಿ 
ಯಿತ್ತು. ಹಿಂಬದಿಯ ಬಾಗಿಲಿನ ಚಿಲುಕ ತೆಗೆಯಲ್ಪಟ್ಟಿತ್ತು. ಕಳ್ಳನ: 
ಎಲ್ಲಿಂದ ಬಂದನೆಂದು[ನೋಡುತ್ತಿರಲಾಗಿ, ಅಂಗಡಿಯವನಿಗೆ, ಆ ಕೋಣೆಯ 
ಮಾಡಿನ ಕೆಲವು ಹೆಂಚುಗಳು ಸರಿಸಲ್ಪಟ್ಟುದೂ ಕಂಡುಬಂತು. 


ಎರಡು ದಿನಗಳು ಕಳೆದುವು. ಆ ರಸ್ತೆಯಲ್ಲಿ ವಾಸಿಸಿರುವವರಲ್ಲೊ 
ಬನು ಅವೆರಡೂ ದಿನಗಳಲ್ಲಿ ಆ ಕಡಿ ಬಾರದಿದ್ದು, ಮೂರನೇ ದಿನೆ 
ಬರುತ್ತಲೇ, “ಏನು ಪುಟ್ಟಿಯ್ಯನವಕೇ, ಮೊನ್ನೆ ನಿಮ್ಮ ಅಂಗಡಿಯಿಂದ 
ಹಿಟ್ಟೋ ಸಕ್ಕರೆಯೋ ಯಾವುಜೋ ಕಳೆವಾಗಿ ಹೋಯಿತಲ್ಲ!” ಎಂದು 
ಮಾತು ತೆಗೆದನು. 

ಅಂಗಡಿ ಪಟ್ಟ ಯ್ಯನ್ನು ಗಿರಾಕಿಯ ಮುಖನೋಡಿ, ತನ್ನೆ ಮೂಸೆ 
ಯೆಜ್ಞಿ ಕೊಂಡು ಬಾಯಿಯನ್ನು ಸ್ವಚ್ಛ ಮಾತುಗಳಿಗೆ ಬಿಡಿಸಿಕೊಂಡು, 
ಹೇಳಿದನು: “ಸಕ್ಕರೆ ಹೋಗಲಿಲ್ಲ; ಒಳಗಿನ ಕೋಣೆಯಲ್ಲಿ ಭದ್ರವಾಗಿತ್ತು. 
ಹಿಟ್ಟಿನ ಒಂದು ಗೋಣಿ ಕಾಣೆಯಾಗಿದೆ, 


“ಅಯಅಯ್ಯೋ! ಹಿಟ್ಟೆಂದರೂ ಧರ್ಮಕ್ಕೆ ಬರುತ್ತದೆಯೆ? ನಿಮ್ಮ 
ಒಂದು ತಿಂಗಳ ಲಾಭದಸ್ಟ ನ್ನ್ನ ಆ ಕಳ್ಳೆ ಮುಂ....ಮಗೆ ಒಯ್ದ ನೆಂದೇ 
ಆಧರ ಕಳ್ಳ ಸಾಕೆಂದು ಪತ್ತೆಯಾಗಲಿಲ್ಲವೆ?” 


ಪುಟ್ಟಯ್ಯನು ತಣ್ಣಗೆ ನುಡಿದನು: “ಆಗಿದೆ ಸ್ವಾಮೀ. ನೋಡಿ, 
ನನ್ನ್ನ ಅಂಗಡಿಯಿಂದ ಹಿಟ್ಟು ಕಳೆವಾಯಿತೆಂದು ನಾನು ಒಬ್ಬನೇ ಒಬ ಪಿಳ್ಳ 
ಯೊಡನೆಯೂ ಹೇಳಿಲ್ಲ, ಈ ಗುಟ್ಟು ಈ ಜಗತ್ತಿನಲ್ಲಿ ಇಬ್ಬರಿಗೇ ಮಾತ್ರ 


ಜಾ ಚಚ ಸಾ 


ಗೊತ್ತು ನನಗೂ ನಿಮಗೂ! ಈ ಗುಟ್ಟು ರಟ್ಟು ಗಬಾರದೆಂದು ನಿಮ್ಮ 
ಇಚ್ಛೆ ಮಿದ್ದಕ್ಕ, ನೀವು ಆ ಹಿಟ್ಟಿನ ಪೂರ್ತಿ ಕ್ರಯವನ್ನು ನನಗೆ ಸಲಾಯಿ 
Sh ಕರ್ತದಲ್ಲಿ ನಾನು ಬಾಯಿಮುಚ್ಚಿ ಕೊಂಡಿರುತ್ತೆ ಫೆ 


ಕಳವಾದ ಹಿಟ್ಟಿನ ಕ್ರಯವು "ಕಲ್ಪಟ್ಟತು. 


ಹ್ತ ಚ ಗುಡನ ಚಾತುರ್ಯ 


ಒಬ್ಬ ಕುರುಡನೊಡನೆ ಐನೂರು ರೂಪಾಯಿಗಳಿದ್ದುವು. ಅವನನ್ನು. 
| ಅಸ್ಟು ಹಣವನ್ನು ತನ್ನ ಹರಕು ಮುರುಕು ಮನೆಯಲ್ಲಿ ಡಲು ಸಂಕೋಚ: 
ಪಟ್ಟು, ಕೊನೆಗೆ. ಮನೆ ಹಿಂಬದಿಯೆ ಅಂಗಳದಲ್ಲಿ, ಒಂದು ಮೂಲೆಯಲ್ಲಿ 
ಡು ನಿರ್ಧರಿಸಿದನು. ಮಳೆಯಿಂದ ನೆಲವು ಮೆತ್ತಗಾಗಿತ್ತು. ನೆರಿ 
ಕರೆಯವರು ನೋಡಬಾರದೆಂದು ಆ ಕುರುಡನು, ನಡುರಾತ್ರೆ, ಮಳೆಯಿಲ್ಲದ 
ವೇಳೆ ನೋಡಿ, ಮೆಲ್ಲಗೆ ಅಂಗಳಕ್ಕಿಳಿದು, ಬಲು ಜಾಗರೂಕತೆಯಿಂದ. 
ಹೊಂಡತೆಗೆದು,, ಆ ಐನೂರು ರೂಪಾಯಿಗಳನ್ನಿರಿಸಿದ ಪಾತ್ರೆಯನ್ನು 
ಅದರಲ್ಲಿಟ್ಟು ಮಣ್ಣು ಮುಚ್ಚಿ, ಮರಳಿ ಬಂದು ಸ್ವಸ್ಕೃವಾಗಿ ಮಲಗಿದನು. 

ನೆಕಿಕಕೆಯ ಮನೆಯ ವನ್ನು ನಿದ್ದೆ ಬಾರದೆ ಹೊರಳಾಡುತಿದ್ದವನು,. 
ಕುರುಡನ ಮನೆಯಂಗಳದಲ್ಲಿ ಮೆತ್ತಗೆ ನೆಲ ಅಗೆದಂತೆ ಶಬ್ದ ಕೇಳಿಸಿ. 
ಕುಶೊಹಲದಿಂದ ಎದ್ದುಬಂದು, ಗೋಡೆ ಮೇಲಿಂದ ಇಣಿಕಿ ನೋಡಿದನು. 
ಕುರುಡನು ಏನನ್ನೊ ಹೊತಿಡುವುದು ಕಾಣಿಸಿತು. ಕುರುಡನು ಹೊರಟು 
ಹೋದ ಮರುಕ್ಸಣದಲ್ಲೆ ಈ ಮಹಾಶಯನು ಗೋಡೆಹಾರಿ ಹೋಗಿ 
ಮಣ್ಣು ಅಗೆದು ಕೈಗೆ ಹತ್ತಿದ ಹೆಣದ ಪಾತ್ರೆ ಹಿಡಿದುಕೊಂಡು, ಪುನಃ 
ಮಣ್ಣು ಹಾಕೆ, ಹೊರಟುಹೋದನು. 

_. ಮರುದಿನ ರಾತ್ರೆ ಕುರುಡನು ತಿರಿಗಿ ಬಂದು, ಅಂಗಳಕ್ಕಿಳಿದು,. 
ಹೆಣದ ಪಾತ್ರೆ ಸುರಕ್ಷಿತವಿರುವುಜೋ ನೋಡೆಲು ಆ ಸ್ಕಳದಲ್ಲಿನ ಮಣ್ಣು 
ತೆಗೆದಾಗ, ಪಾತ್ರಿ ಯು ಕಾಣೆಯತಾದೆದನ್ನು ಕಂಡನು. ಅಕೆ ಜೀವಮಾನ 
ದಲ್ಲಿನ ಉಳಿಕೆಯ ಹೆಣವೆಲ್ಲವೂ ಹೋಗಿತ್ತು! 

ಕುರುಡನಿಗೆ, ಕಳ್ಳ i ಜು ಯೋಚನೆಹೆತ್ತಿತು. ಕೊನೆಗೆ, 
ವೆಕಿಕರೆಯವರೇ ಇದನ್ನು ತಿಳಿಯಬಲ್ಲವನೆನಿಸಿತು. ತಾನು ನಡುರಾತ್ರೆ. 


ಇವಾ ತ್ತ ಪ್ರೇ ಜಾತ ಜಿ 





ಅಗೆವಾಗ್ಯ ಆ ನೆಕೆಕರಿಯವನೆು ಕಂಡಿರಬೇಕೆಂದು ನಿಶ್ಚಯಮಾಡಿದನು. 
ಮತ್ತು ಚೆನ್ನಾಗಿ ಆಲೋಚಿಸಿ, ಒಂದು ಉಪಾಯ ಹೊಡಿದನು. 


ಮರುದಿನ ಆ ಕುರುಡನು, ಆ ನೆರೆಕರೆಯವನಲ್ಲಿಗೆ ಹೋಗಿ, ಪ್ರೇಮ 
ದಿಂದಲೂ ವನಿಶ್ಲಾಸದಿಂದಲೂ ಅವನ ಸಲಹೆ ಕೇಳಿದನು: “ಸಾ ಮೊ, 
ನನ್ನೊ ಡನೆ ಇರುವ ಒಂದುಸಾವಿರ ರೂಪಾಯಿಗಳಲ್ಲಿ ಐನೂರು ಕೂ 
ಗಳನ್ನು ನಾನು, ಒಂದು ಕಡೆಯಲ್ಲಿ ನೆಲಜೊಳಗೆ ಅಡಗಿಸಿದ್ಟಿ ದ್ದೇನೆ. 
ಇನ್ನು 1 ಐನೂರು ರೂಪಾಯಿಗಳನ್ನೂ ಅದಕ್ಕೇ ಸೇರಿಸಜಿಯೋ 
ಬ, ಎಂದು ನಿಮ್ಮ ಅಭಿಪ್ರಾಯ ಕೇ ಕೆಲಚ್ಛ ಸುತ್ತೇನೆ.” 


ನೆರೆಕಕೆಯನನು, ಕೂಡಲೇ ಉತ್ತ ತ ನು; “ಓಹೋ, ಏನೂ 
ಯೋಚಿಸದೆ ನೆಲದೊಳಗೇ ಅಲೆ ಸೀ ಹೊತಿಡುವುದೊಳ್ಳಿ ಯದು. ಮನೆ 
ಯೊಳೆಗೆ ಸರ್ವಥಾ ಬೇಡ. ಈಗಿನ ದಿನಗಳೇ ಕೆಟ್ಟುವು. ಅರ್ಧಾಣೆ ಸಿಕ್ಕ 
ವುದಿದ್ದರೂ ಕನ್ನಕೊರೆನ ಶ್ರಮ ವಹಿಸುವ ಕಳ್ಳ ರದ್ದಾಕಿ ಹೊತಿಷಪ್ಪ' 
ಹೊತಿಡು! ಆ ಜು ಇಟ ನಲ್ಲೇ ಈ ಎನೂರನಸ್ನಿ ಇಟ್ಟು ಬಿಡು!” 
ಎಂದನು. 


ಕುರುಡನು ಹೊರಟುಹೋಗುತ್ತ ಲೇ, ನೆಕೆಕರೆಯನನಿಗೆ ಹೀಗಿ 
ಸಿತು: “ಈ ದಿನ ನಡುರಾತ್ರೆ ಈ ಪುಣಾ ತನ್ನು, ಇನ್ನೊ ೦ದು ಐನೂರು 
ರೂಪಾಯಿಗಳಿಗೆ ಮಣ್ಣು ಮುಟ್ಟ ಸುತ್ತಾನೆ. ಕುಳಿತಲ್ಲಿ ಇನ್ನೊ ೦ದು 
ಐನೂರು ರೂಪಾಯಿ ಸಿಕ್ಕುತ್ತದೆ. ಆದರ್ಕೆ ಈ ಐನೂರು ಣಾ 
ಅವನು ಮಣ್ಣು ತೆಗೆದಾಗ, ತನ್ನ ಮೊದಲನೇ ಐನೂರು ಇರಿಸಿದ ಪಾತ್ರ 
ಕಾಣೆಯಾಗಿದೆ ಯಂದು ತಿಳಿನನೆಲ್ಪವಿ? ತಿಳಿದರೆ, ಮತ್ತೆ ದ್ಯ ಐನೂರನ್ನು 
ಅಲ್ಲಿ ಹಾಕಲುಂಟೇ? ಆದೆಕಾರಣ, ಮೊನ್ನೆ ರಾತ್ರೆ ತತ ಕೆಗೆದ ಆ 
ಐನೂರರ ಪಾತ್ರೆ ಯೆ ನ್ನ್ನು ಈ ಒಂಡು ರಾತ್ರೆ No: ಮಟ್ಟಿ ಅಲ್ಲೆ ಅರಿಸಿದಕೆ, 
ಆ ಐನೂರು ಕೊಡಿ ಮೇಲೆ ನಾನೇ ಎತ್ತಿ ತರಬಹುದು” ಎನ್ನು ತ್ಮ, ಶಾನು 
ಕದ್ದೊಯ್ದ ಐನೊರನ್ನು, ಕತ ತ್ತಲಾಗುತ್ತ ಠೇ ಕೊಂಡುಹೋಗಿ ನಾವಿಕ 
ಸ್ಥ ಳದಲ್ಲೆ” ಇರಿಸಿಬಿಟ್ಟ ನ 


ಹೀಗುಗಬೇಕೆಂದೇ ಉಪಾಯ ಹೊಡಿದ್ದ ಕುರ: ಡನು, ಹಿಂಬದಿಯ 
ಅಂಗಳದ ಕಡೆಗೇ ಕಿನಿಗೊಟ್ಟು ಕು ಳಿತಿದ್ದು, “ತ್ರ ಹೆಣಪೆ ಕಿಂಗಿ ಆ 


ಗು (1.3 ಬೌ್‌್ಯ 


ಸ್ಥಾನ ಸೆ ಸೇರಿತೆಂದೆ ತಿಳಿಯುತ್ತ ಲೇ ಎದ್ದು ಹೋಗಿ, ಆ ಹಣವನು, ತೆಗೆದು 
"ಕೊಂಡು, ಸುರಕ್ಸಿತ ಸ್ಥಳಕ್ಕೆ ಹೊರೆಟುಹೋದನು. ನೆಕೆಕರೆಯವನಿಗೆ 
ಮಣ್ಣೇ Ne 


ಕುಣ ಸಂಜ್ಯಾಯ 


ಮಹಾಕೃಪಣನೊಬ್ಬನು ಬಸ್ಸಿನಲ್ಲಿ ಪ್ರಯಾಣಮೂಡುತಿದ್ದನು. ಅವನ 
ಖಳಿಯಲ್ಲಿ ಕುಳಿತ ಆಗಂತುಕನೊಬ್ಬನು ಆ ಕೃಪಣನನ್ನೆ ಎನೆಯಿಳೃಷೆ 
ಘೋಡಿದನು. 
. ಕೃಪಣನು ಕೆಲವೆ ಕ್ಷಣಗಳ ನಂತರ, ಆಗಂತುಕನ ಕಟ್ಟ ದೃಷ್ಟಿಯಿಂದ 
ತುಸು ಅಸ್ವಸ್ಥಚಿತ್ತನಾಗಿ, “ನನ್ನನ್ನೆ ನೋಡುತ್ತಿರುವಿರೇನು?'' ಎಂದು 
ಪ್ರಶ್ನಿಸಿದನು. 

ಆಗಂತುಕನು ಕೂಡಲೇ ನಗುಮೊಗದಿಂದ, "ಕ್ಷಮಿಸಿರಿ ಸ್ವಾಮಿ. 
ನಿಮ್ಮನ್ನು ಏಳು ವರ್ಷಗಳ ಹಿಂದೆ ಉಡುಪಿಯಲ್ಲಿ ನೋಡಿದ್ದೆ ಎಂದು, 
ಈಗ ನಿಮ್ಮನ್ನು ಕಾಣುತ್ತಲೇ ನೆನೆಪಾಯಿತು.'” ಎಂದನು. 

ಕೃನಣನು ಉಡುಪಿಗೆ ಎಂಡೋ ಒಮ್ಮೆ ಹೋಗಿದ್ದ ನಷ್ಟೆ. ವಳು 
Bi ಹಿಂದೆ ಹೋಗಿರಲಿಲ್ಲ. ಅವನು ವಃ ನೆಬಿಟ್ಟು ಇರವೂರುಗಳಿಗೆ 
ಪ್ರಯಾಣಹೋಗುವವನಾಗಿರಲಿಲ್ಲ. ಆದರೂ, “ನೋಡಿದ್ದರೆ ಅದರಲ್ಲೇನು 
ಮಹೆತ್ವ ೪” ಎಂದು, ನೊಂದ ನುಡಿಯಲ್ಲಿ ಕೇಳಿದನು. 

ಗ ಅಶ್ಯ ಶೆ ವಿನೀತಭಾವದಿಂದಲೂ ಗಳಿರೆವೆದಿಂದೆಲೂ, 
“ಹಾಗೆಲ್ಲ ಸ್ವಾನ. ಛೆ ನನಗೆ ನೀವು, ಹೊಟೇಲಿನ ಬಾಗಿಲಿನಲ್ಲಿ 
ಎದುರಾದಾಗ, ನನ್ನ್ನ ಬಾಡಿದ ಮೋಕೆ ಕಂಡು, ಕರುಣೆಯಿಂದ ನನ್ನ ಯೋಗೆ 
ಕ್ಷೇಮ ವಿಚಾರಿಸಿ "ನಾಲ್ಕಾಣೆ ಕೊಟ್ಟಿರಿ. ನಿಮಗೆ os |? 
ಇದರು 

ಕೃ ಸಣನಿಗೆ, ಶಾನು ತನ್ನೆ ಜನ್ಮದಲ್ಲಿ ಒಂದು ದಿನವಾದೆರೂ ಇಂಥೆ 
ಇದಾರ, ಪ್ರದರ್ಶಿಸಿರದಿದ್ದೆ ಕೂ, “ಕ್ಕ ಟಿಯೊಾಗಿ ಕೆಗೆ ಕೀರ್ತಿಸೊರೆಯೆ 
ತ್ರಿರುವುದು ಕೋ ಷನನ್ನು ಕಟಿವಾಾಡಿತು. ಕೂಡಲೇ, ಮುಗುಳ್ಗೆಗೆ 


— 16 — 





ಯಿಂದ, ನಾಚುತ್ತ ನಾಚುತ್ತ, «ಇರಬಹುದು. ಏನೋ ಅಲ್ಪಸ್ಪಲ್ಲ 
ಕೊಟ್ಟಿ TE > ಎಂದು ತೊದಲು ್ಲಿಡಿದನು. 


ಆಿಗಂತುಕನು ಅವನನ್ನು ತಡೆಯುತ್ತ, “ಛೇ ಛೇ! ಹಾಗನ್ನ ಬಾರದು! 
ಎರಡು ದಿನಗಳಿಂದ ಅನ ನಿಲ್ಲದೆ ಡೆ ನಾನು ಬರುತ್ತಿ ಹ ನನ್ನ್ನ 
ಸ್ಥಿತಿಯನ್ನು ದಿವ್ಯದೃಷ್ಟಿಯಿಂದ ತಿಳಿದವರಂತೆ ಆ ನಾರ್ಯಾಣೆ ಕೊಟ್ಟಿರಿ, 
ಪರಮಾತ್ಮನೇ ನಿಮ್ಮ ವೇಸಧರಿಸಿ ಬಂದು ನನ್ನನ್ನುಳಿಸಿದನೆಂದು ನೆನಸಿ, 
ನನ್ನ ಕಣ್ಣು ಗಳಿಂದ ಧರಧರನೆ ನೀರಿಳಿಯಿತು. ಸ್ವಾನಿೊ, ಯಾರಿಗೂ 
ಗೊತ್ತಿ ಲದ ಲ ನಿಷಯವನ್ನು ಹೇಳುತಿಷ್ಲೇ ನೆ- ನಾನು ಆ ದಿನ ಜೀವನ 
ದಲ್ಲಿ "ಜುಗುಪ್ಸೆ ಗೊಂಡು, ಆತ ಹತ್ಯಮಾಡಿಕೆೊಳ್ಳ ಲು ಹೋಗುತಿದ್ದೆ. ನಿಮ್ಮ 
ನಾಲ್ಯಾಣೆ ನಾಸ ಸಿಗದಿದ್ದರೆ ಈ ಜೀವವು ಅಂಡೇ....... 5 ಮುಂದೆ 
ಆಗಂತುಕನ ಬಾಯಿಯಿಂಡ ಮಾತು ಹೊರಡಲು ಕಷ್ಟವಾಯಿತು. ಕ£ಠವು. 
ಬಿಗಿದುಕೊಂಡಿತು. ಕಣ್ಣುಗಳು ತುಂಬಿಬಂದುವು, 


ಈ ಜೀವವುಳಿದುದಕ್ಕೆ ಲವಲೇಶ ಆನಂದಸಡಡಿ ಕೃನಣನು, ಶಾನು: 
ಈ ಪೂ ಶ್ರಾಣದುನನಾಡಿರರಿದ್ದ ರೂ ಮಿಥ್ಯ ವಾಗಿಯಾದರೂ ಈ ಗೌರವವು: 
ತನಗೆ ಭೂತದ. ಮಹದಾನಂದ ಜಾ “ದೇವರು ದೊಡ ತವನು. ನಾವು: 
ಮನುಷ್ಯ ಮಾತ್ರರು. ತನ್ನ ಸಹೆಜೀವಿಗೆ ಒಂದು ನಾಲ್ಕಾಣೆ ಪಾವಲಿ: 
Ae ಈ ನರಜಕ್ಕನೇಶಕ್ಕೆ! > ಎಂದು, ತನ್ನ ಕ್ರೂರಕಣ್ಣು ಗಳಲ್ಲಿ 
ಸಾಧ್ಯವಿದ್ದೆ ಷ್ಟು ಕರುಣೆಯನ್ನು ತುಂಬಿಕೊಳ್ಳ ಲು ಯತ! ಸಿದನು. 


ಆಗಂತುಕನು ಕರವಸ ಸ್ರವನ್ನು ಒಮ್ಮೆ ಕಣ್ಣು ಗಳಿಗೊತ್ತಿ, ಆ ಮೇಲೆ: 
ಮೂಗಿಗೊಯ್ದು ಡೊರಗಳ"ಃ ಉಾಗದವನ್ನು ಫಕ ನೆ ಹೆರಿದಂತೆ ಶಬ್ದ ಮಾಡಿ,. 
“ನಿಮ್ಮ ನಿಶಾಲನುನೋವ್ಳ ತ್ರಿಇಮೃ ದುಷ ಹೆ ಹಾಗನ್ನು ತ್ರಿ ಜೆ. ನಾನು 
ಮಾತ್ರ ಏಳೇಳು ಜನ್ಮಗಳೆಲ್ಲಿಯೂ ಕ ಮರೆಯಲಾರೆ... ಸ್ವಾಮ್ಮ, 
ಸಾಕ್ಸ್ಟಾತ್‌ ಪರಮಾತ್ಮನಂಥ ನಿಮ್ಮೊಡನೆ RSLS ಸ್ವಿಮರೆಯೇಕೆ? ಅಂದು 
ನಿಮ್ಮ ನಾಲ್ಕಾ ಚ್‌ ಬದುಕಿಕೊಂಡುದರಿಂದ, ಸು ಸವನೆ ನನ್ನ 
ಅದ್ನ ನ್ವಚಕ್ರವು ತಿರುಗಿ, ನನಗೆ ಹೇರಳ ಸಂಪಾದನೆಯೂ ಆಗಿ, ಖರ್ಚು 
ಕಳೆ ಇಂದು ಹೆತ್ತಿಪ ಪತ್ತು ಸಾವಿರ ರೂಪಾಯಿ ಉಳಿಸಿಕೊಳ್ಳೆ ಲು ಸಮರ್ಥ 
ನಾದೆ. ನೈತಿಕವಾಗಿ ನಿಮ್ಮ ಖಣ ತೀರಿಸಲಾಕೆ ಆದಕ್ಕೆ, "ನಾವು ವಾಸ್ತ್ರ್ಯ 


ವಿಕಪ ಪ್ರಪಂಚವನ್ನೂ ನೋಡಬೇಕು. ನನ್ನಂಥ ನೂರಾರು ಮಂದಿಗಳನ್ನು 
4೮ ನಿಮ್ಮಂಥವರನ್ನು ಪರಮಾತ್ಮನು ಹುಟ್ಟಿಸಿರುವನು. ನಾನು . 
ಹೆಣದ ರೂಪದಲ್ಲಿ ನಿನ ಹಣವನ್ನು ಬಡ್ಡಿ- ಮಾರ್ಬಡ್ಮಿ ಗಳಿಂದ ಸಲಿಸಲೇ 
ಬೇಕು ಈಗ ಸರಿಸಿದೆ ಮತ್ತಾ ವಾಗಿ... NE ಕೊ ಳ್ಳಿ - ಒಂದು 
ರೂಪಾಯಿ!'' ಎನ್ನುತ್ತ "ಡು ರೂಪಾಯಿಗಳ ಒಂದು ನೋಟನ್ನು ಕಿಸೆ 
ಯಿಂದ ತೆಗೆದು, ಕೃಪಣನಿಗೆ ಕೊಡಲುಹೋದನು. 

ಕೃಪಣನಿಗೆ ಕೋವಾಂಚನವಾಯಿತು. ಸುಮ್ಮನೆ ಕುಳಿತಲ್ಲಿ, ಒಂದು 
ರೂಪಾಯಿ! ಜಗತ್ತು ಎಷ್ಟು ಮೂರ್ಬ! 

ಇ ಬೆಡ ಸ್ವಾನಿೂ!” ಎಂದು ನಾಚುತ್ತ, ಕೃಸಣನು ಐದರ 
ನೋಟಿನ ಕಡೆಗೆ ಬೆರಳುಗಳನ್ನು ಕುಣಿಸಿದನು. 

«ನಿಡಲಾರೆ--ನೀವು ತೆಗೆದುಕೊಳ್ಳದೆ ಬಿಡೆ! ಎಂದು, ಧೀರ- 
ಗಂಭೀರಸ್ತ ರದಿಂದ ಆ ಆಗಂತುಕನು ಐದರ ನೋಟನ್ನು, ಕೃನಣನು 
ತೆತಿದ ಅಿಂಗೈೈಯಲ್ಲಿಟ್ಟ, “ನಾಲ್ವಾಣಿಗಳಿಗೆ ನಾಲ್ಕು ಪಾಲಸ್ಟು ಮರು 
ಪಾವತಿಯೇ? ಎಂದು ದುಃಖಿಸಬೇಡಿರಿ! ಯಾರಿಗೆ ಗೊತ್ತು, ಈ 
ರೂಪಾಯಿಗಳಲ್ಲಿನ ನಾಲ್ಕು ಚವಲಗಳಿಂದ ನೀವು ಇನ್ನು ನಾಲ್ಕು ಪ್ರಾಣ 
ಗಳನ ನು ಉಳಿಸಲಾರಿರೆಂದು!'' ಎನ್ನು ಕ್ರಿರಲು, -- 

ತನ್ನೆ ಆನಂದಕ್ಕೆ ಪಾರವೇ ಇಲ್ಲದ ಆಕ ನಣನು, ತನ್ನ ಕಂಠವೂ 
ಇಡು, ಚ ಸೀಷದಿಂದ ಕೈಗಳ. a ಆ ಐದರ ನೋಟನ್ನು 
ತನ್ನ ಕಿಸೆಗಿ ತುರುಕಿ, ನಾಲು ರೊಪ: ಯಿಗಳನ್ನು ಆ ಆಗಂತು ಕನಿಗೆ 
ಹಂದೆ ಕೊಟ್ಟು, ಕೃ ತಜ್ಞ ತೆಯಿಂದ ಅವನ ಕ ಗಳನ್ನು ಒತ್ತಿ, ಶಾನು ಇಳಿ 
ವಂಥ ಸ್ಟ ಸೆಳವು. ತೆ "ಇಳಿದುಹೋದನು. 

ಸತಗ ಹೋಗಿ ನೋಡಿದಾಗ, ಆಗಂತ.ಕನು ಕೊಟ್ಟಿದ್ದೆ ಐದರ 
ಕೋಟು ಠಕಾರಿ ನೋಟು ಆಗಿತ್ತು! 


ಸುದೀರ್ಥ ಗೋಷ್ಟಿಯನ್ನು ಸಂಕ್ರಿಪ್ತ ಗೊಳಿಸುವುದಾದರೆ ಹ 





--ಅಹುದು. ನಿಮ್ಮ ಮಗುವು ಹಣವುಳಿಸುವಂತೆ, ಉಳಿಸಿದಷ್ಟನ್ನು 
ಸೇವಿಂಗ್ಸ್‌ ಬೇಂಕ್‌ ಖಾತೆಯಲ್ಲಿ ಶೇವಣೆಯಿರಿಸುವಂತೆ, ಆ ಮಗುವಿಗೆ 
ಕಲಿಸಬಲ್ಲೆರಾದಕೆ, ನಿವ ನ್ಮ ಮಗುವನ್ನು ನೀವು ಉಟಗಿ 
ಅಲಾ ವಧಿಯಲ್ಲಿ ಸಾರ್ಥಕೃಕ್ಕೂ ಸೌಭಾಗ್ಯ'ಸಂತೋಷಗಳಿಗೂ ಕರೆದೊಯ 

೨೨ ೯ ೧ಗಿ 
ಬಲಿರಿ, 


ಕಿ 
ಚಲಾವಣೆ ಬಂಡವಾಲ ರೂ. 6,50,00,000. 
ದಿಕೆನರಾಇಂಡಸಿ ಸ್ರಿಯೆಲ್‌ ಎಂಡ್‌ ಚೇಂಕಿಂಗ್‌ ಸಿಂಡಿಕೇಟ್‌,ಲಿ. 


THE CANA NOSTRA BANKING [] [td 


ESTD.1925 
H. ೦. 0010166, 1). “1010801 51. BOMBAY 


Edited, Printed & Published by K. V. Shenoy 
at The Prabhat Printers, Ltd. » Mangalore. 









